ಕರ್ನಾಟಕ ವಿಧಾನ ಪರಿಷತು 


ye ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


2330 
ಶ್ರೀ ಕೆ.ಹರೀಶ್‌ ಕುಮಾರ್‌ 

(ವಿಧಾನ ಸಭೆಯಿಂದ ಚುನಾಯಿತರಾದವರು) 
21.03.2022 

ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


Ka 


ಉತ್ತರ 


| ಪ್ರಶ್ನೆ 


ರಾಜ್ಯದಲ್ಲಿರುವ ಸರ್ಕಾರಿ ಪೌಢ 
ಶಾಲೆಗಳ ಸಂಖ್ಯೆ ಎಷ್ಟು ಹಾಗೂ ಈ 


| 


ರಾಜ್ಯದಲ್ಲಿರುವ ಸರ್ಕಾರಿ ಪೌಢ ಶಾಲೆಗಳ ಸಂಖ್ಯೆ :4738 


ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು 
ಶೌಚಾಲಯದ ಸಮಸ್ಯೆಗಳನ್ನು ಎಲ್ಲಾ ಸರ್ಕಾರಿ ಪ್ರೌಢ ಶಾಲೆಗಳಲ್ಲಿ 
ಎದುರಿಸುತ್ತಿರುವುದು , ಸರ್ಕಾರದ ಶೌಚಾಲಯಗಳಿರುತ್ತವೆ. 
| ಗಮನಕ್ಕೆ ಬಂದಿದೆಯೇ; 

ಆ) | ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ [2020-218 ಸಾಲಿನಲ್ಲಿ ರಾಜ್ಯ ವಲಯ ಹಾಗೂ 


ಶೌಚಾಲಯಗಳ ನಿರ್ಮಾಣ ಮತ್ತು 
ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರವು 
ಕಮ ಕೈಗೊಳ್ಳದಿರಲು ಕಾರಣವೇನು? 


i 


ಮನರೇಗಾ ಅನುದಾನ ಒಗ್ಗೂಡಿಸುವಿಕೆಯ ಮೂಲಕ 
ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಶೌಚಾಲಯ 
ನಿರ್ಮಾಣ, ಆಟದ ಮೈದಾನ, ಆವರಣ ಗೋಡೆ, ಅಡುಗೆ 
ಕೋಣೆ, ಮಳೆ ನರ ಕೊಯ್ದು ಯೋಜನೆ, ಪೌಷ್ಠಿಕ 
ತೋಟ ನಿರ್ಮಾಣ ಯೋಜನೆಗಳನ್ನು 
ಅನುಷ್ಠಾನಗೊಳಿಸಲು ರೂ. 2920.99 ಲಕ್ಷಗಳ 
ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. : 


2021-22ನೇ ಸಾಲಿನಲ್ಲಿ ರಾಜ್ಯ ವಲಯ ಹಾಗೂ 
ನರೇಗಾ ಅನುದಾನ ಒಗ್ಗೂಡಿಸುವಿಕೆಯ ಮೂಲಕ ಸರ್ಕಾರಿ 


-| ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಶೌಚಾಲಯ ನಿರ್ಮಾಣ 


ಹಾಗೂ ದುರಸಿಗೆ ರೂ. 3500.00 ಲಕ್ಷಗಳ ಅನುಬಾನ 
ಮಂಜೂರಾಗಿರೆತ್ತದೆ ಹಾಗೂ ಬಿಡುಗಡೆ" ಮಾಡಲಾಗಿದೆ. 


2021-22ನೇ ಸಾಲಿನಲ್ಲಿ ಅಮೃತ ಶಾಲಾ ಸೌಲಭ್ಯ 
ಯೋಜನೆ ಅಡಿಯಲ್ಲಿ ಆಯ್ದ 750 ಸರ್ಕಾರಿ ಪ್ರಾಥಮಿಕ 
ಮತ್ತು ಪೌಢ ಶಾಲೆಗಳಿಗೆ " ಸುಸಜ್ಜಿತ . ಕಟ್ಟಡ, 


ಪ್ರಯೋಗಾಲಯ, ಗಂಥಾಲಯ, ಶೌಚಾಲಯ, ಇತ್ಯಾದಿ. 
ಸಮಗ್ರ ಸೌಲಭ್ಯ ಒದಗಿಸಲು ತಲಾ ರೂ.10.00 ಲಕ್ಷಗಳಂತೆ 
ಕೋಟಿಗಳನ್ನು 


ಒಟ್ಟು ರೂ.75.00 ಬಿಡುಗಡೆ 


ಮಾಡಲಾಗಿದೆ. 


ಇಪಿ: 123 ಯೋಸಕ 2022 


